ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1292(1630) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ನಾಗಮಂಗಲ ವ್ಯಾಪ್ಲಿಯ ವಿವಿಧ ಕರೆ-ಕಟ್ಟೆಗಳಿಗೆ ನೀರು ಹರಿಸಲು ರೈತರಿಂದ ಜಮೀನನ್ನು 
ವಶಪಡಿಸಿಕೂಂಡಿರುವ ಬಗ್ಗೆ 


(ಅ) ನಾಗಮಂಗಲ ತಾಲ್ಲೂಕಿನ ವ್ಯಾಪ್ಲಿಯಲ್ಲಿ ಬರುವ ನಾಗಮಂಗಲ ಮತ್ತು ಯಡಿಯೂರು 
ಹೇಮಾವತಿ ನಾಲಾ ವಿಭಾಗಗಳಿಂದ ಹೇಮಾವತಿ ಜಲಾಶಯದಿಂದ ನಾಗಮಂಗಲ ವ್ಯಾಪ್ಲಿಯ 
ವಿವಿಧ ಕೆರೆ-ಕಟ್ಟೆಗಳಿಗೆ ವೀರು ಹರಿಸಲು ರೈತರಿಂದ ಎಷ್ಟು ಜಮೀನನ್ನು 
ವಶಪಡಿಸಿಕೊಳ್ಳಲಾಗಿದೆ; (ನಾಲಾವಾರು, ಗ್ರಾಮವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ವಶಪಡಿಸಿಕೊಂಡ ರೈತರ ಜಮೀನಿಗೆ ಇಲ್ಲಿಯವರೆಗೆ ಎಷ್ಟು ಪರಿಹಾರ ಹಣ 
ನೀಡಲಾಗಿದೆ; ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ; (ನಾಗಮಂಗಲ ತಾಲ್ಲೂಕು 
ವ್ಯಾಹ್ಡಿಯ ರೈತರಿಗೆ ಪರಿಹಾರ ಹಣ ವೀಡುವ ಸಂಪೂರ್ಣ ವಿವರ ನೀಡುವುದು) 


(ಇ) ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬರುವ ಹೇಮಾವತಿ ವಿತರಣಾ ನಾಲಾ 17, 18 
ಮತ್ತು 19ರ ನಾಲಾ ವ್ಯಾಪ್ಲಿಯಲ್ಲಿ ರೈತರಿಂದ ವಶಪಡಿಸಿಕೊಂಡ ಜಮೀನಿಗೆ 14 ವರ್ಷ 
ಕಳೆದರೂ ರೈತರಿಗೆ ಪರಿಹಾರ ವೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ಈ 
ನಾಲಾ ವಿಭಾಗದಲ್ಲಿ ರೈತರಿಂದ ವಶಪಡಿಸಿಕೊಂಡಿರುವ ಜಮೀನಿನ ಸಂಪೂರ್ಣ ವಿವರ 
ನೀಡುವುದು) 


(ಈ) ಸದರಿ ನಾಲಾ ವ್ಯಾಪ್ಲಿಯಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ 144 ವರ್ಷಗಳಿಂದ 
ಪರಿಹಾರ ಹಣ ಮಬೀಡದೆ ವಿನಾಕಾರಣ ರೈತರನ್ನು ಇಲಾಖೆಯಿಂದ ಇಲಾಖೆಗೆ 
ಅಲೆದಾಡಿಸುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ರೈತರಿಗೆ ಪರಿಹಾರ ಹಣ ನೀಡಲು ವಿನಾಕಾರಣ ವಿಳಂಬ ಮಾಡುತ್ತಿರುವ 
ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ 
ಇತರೆ ಅಧಿಕಾರಿಗಳ ವಿರುದ್ದ ಯಾವ ಶಿಸ್ತು ಕ್ರಮಕೈಗೊಳ್ಳಲಾಗಿದೆ; (ಸಂಪೂರ್ಣ ವಿವರ 
ನೀಡುವುದು) 


(ಊ) ಸದರಿ ನಾಲಾ ವ್ಯಾಪ್ಲಿಯಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಸರ್ಕಾರ ಯಾವ 
ಕಾಲಮಿತಿಯೊಳಗೆ ಪರಿಹಾರ ಹಣ ನೀಡಲಾಗುವುದು? (ವಿವರ ನೀಡುವುದು) 


